ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 

ದಿನಾ೦ಕ: 05-03-2021 ಪ್ರಶ್ನೆ ಸಂಖ್ಯೆ: 633 (615) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮೂಲ ಸೌಲಭ್ಯ ಅಭಿವೃದ್ದಿ ಹಾಗೂ ಹಜ್‌ ಮತ್ತು ವಕ್ತ್‌ ಸಚಿವರು 
ವಿಷಯ: ಹಜ್‌ ಭವನಗಳ ಕುರಿತು 


(ಅ) ರಾಜ್ಯದಲ್ಲಿ ಇದುವರೆಗೆ ಸರ್ಕಾರದ ಅನುದಾನದಿಂದ ಎಷ್ಟು ಹಜ್‌ ಭವನಗಳನ್ನು 
ನಿರ್ಮಿಸಲಾಗಿದೆ ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಈ ಹಜ್‌ ಭವನಗಳಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತಿದೆ; (ಜಿಲ್ಲಾವಾರು ಮಾಯಿತಿ 
ನೀಡುವುದು) 


(೪) ಈ ಹಜ್‌ ಭವನಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಲಾಗುತ್ತಿದೆ; ಈ ಭವನಗಳು ಒಂದು 
ಜಾತಿಯವರೆಗೆ ಮಾತ್ರವೇ, ಬೋರ್ಡಿಂಗ್‌ ಮತ್ತು ಲಾಡ್ಗಿಂಗ್‌ ವ್ಯವಸ್ಥೆ ನೀಡುವ ಹೋಟೆಲ್‌ 
ಆಗುತ್ತಿರುವ ಕುರಿತು ಸರ್ಕಾರದ ನಿಲುವೇನು ? 


